ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 9೦5 (1160) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ ಕರ ಕ್ಷೇತ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಕಲ್ಯಾಣ ಕರ್ನಾಟಿಕ ಭಾಗದಲ್ಲಿನ ಪ್ರಧಾನ ಮಂತಿ ಗ್ರಾಮ ಸಡಕ್‌ ಯೋಜನೆ ಕುರಿತು 
(ಅ) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಧಾನ ಮಂತ್ರಿ 
ಗ್ರಾಮ ಸಡಕ್‌ ಯೋಜನೆಯಡಿ ನಿರ್ಮಾಣಗೊಂಡ ರಸ್ತೆಗಳು ಎಷ್ಟು ; (ವಿವರ ನೀಡುವುದು) 


(ಆ) ಈ ಯೋಜನೆಯಲ್ಲಿ ಹದಗೆಟ್ಟ ರಸ್ತೆಗಳನ್ನು ಪುನರ್‌ ನಿರ್ಮಿಸಲು ಯಾವುದಾದರೂ 
ಯೋಜನೆಗಳನ್ನು ಹಮ್ಮಿಹೊಳ್ಳಲಾಗಿದೆಯೇ ; 


(ಇ) ಯಾವ ಕಾಲಮಿತಿಯೊಳಗೆ ಈ ರಸ್ತೆಗಳನ್ನು ಅಬಿವೃದ್ಧಿ ಪಡಿಸಲಾಗುವುದು? (ವಿವರ 
ನೀಡುವುದು) 


